ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಶಾಸಕರ ಸ್ಥಳೀಯ ಪ್ರದೇಶಾಬಿವೃದ್ಧಿ ಮಂಜೂರಾತಿ ತಡವಾಗುತ್ತಿರುವ ಕುರಿತು. 


ಶ್ರೀ ಯು.ಬಿ. ವೆಂಕಟೇಶ (ನಾಮನಿರ್ದೇಶನ ಹೊಂದಿದವರು) - 


313 (356) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಶಾಸಕರ ಸ್ಲಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಅನುದಾನ ಹಂಚಿಕೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ 
ಪತ್ರ ಬರೆದು 45 ದಿನಗಳು ಕಳೆದರೂ ಜಿಲ್ಲಾಧಿಕಾರಿಗಳ ಕಛೇರಿಯಿಂದ ಬಿಡುಗಡೆ ಆದೇಶ ಹೊರಡಿಸಲು 
ತಡವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಆ) ಬಂದಿದ್ದಲ್ಲಿ 


(Qc 


ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


